ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 77558 | 
[ ಉತ್ತರಿಸುವ ವನಾಂಕ 18-03-2020 
ಮಾನ್ಯ ಸದಸ್ಯರ ಹೆಸರು ಕ ಕನಕಾ ತ ದವನ FS) 
[ಉತ್ತಾಸಾವ ಸಷವಡ ಕಂದಾಯ ಸಚವಡು 

ಕ್ರ 

HN 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಜಿಲ್ಲಾ ನೋಂದಣಾಧಿಕಾರಿಗಳು ಹಾಗೂ 
ಉಪ ನೋಂದಣಾಧಿಕಾರಿಗಳ ಕಛೇರಿಗಳು 
ಸ 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಜಿಲ್ಲಾ ನೋಂದಣಿ ಕಛೇರಿಗಳು 34 ಮತ್ತು 
ಉಪ ನೋಂದಣಿ ಕಛೇರಿಗಳು 252 


ಇದರಲ್ಲಿ ”'ಸ್ಪಂತ ಇನ್ನಡಗಕರವ 
ಕಛೇರಿಗಳೆಷ್ಟು ಬಾಡಿಗೆ ಕಟ್ಟಿಡದಲ್ಲಿ 
ಕೆಲಸ ನಿರ್ವಹಿಸುತ್ತಿರುವ ಕಟ್ಟಿಡಗಳಿಷ್ಟು 
(ವಿವರ ನೀಡುವುದು) 


ಪ್ರಸುಶ ಸರ್ಕಾರದ ಕಬ್ಬಿಡಗಳನ್ನ ಕಾರ್ಯನವಾನಸ್ತಡವ 
ಕಛೇರಿಗಳ ಸಂಖ್ಯೆ -175 
ಪ್ರಸ್ತುತ ಬಾಡಿಗೆ ಕಟ್ಟಿಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಕಛೇರಿಗಳ ಸಂಖ್ಯೆ 111 


| ವಿವರಗಳನ್ನು ಅನುಬಂಧದಲ್ಲಿ ಸಲ್ಲಿಸಲಾಗಿದೆ. 


ಎಲ್ಲಾ ಕಛೇರಿಗಳಿಗೂ ಸರ್ಕಾರಿ 
ಕಟ್ಟಿಡಗಳನ್ನು ನಿರ್ಮಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ನೋಂದಣಿ ಮಹಾವರಿವೀಕ್ಷಕರು `'ಹಾಗೂ ಮುದ್ರಾಂಕಗಳ 
ಆಯುಕ್ತರು ದಿನಾಂಕ21-10-2019ರಂದು ಆಯುಕ್ತರು, 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರವರಿಗೆ ಪತ್ರ ಬರೆದು 
ಬೆಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ 
ನೋಂದಣಿ ಕಛೇರಿಗಳ ಮತ್ತು ಬಾಡಿಗೆ ಕಟ್ಟಿಡದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಉಪನೋಂದಣಿ ಕಛೇರಿಗಳಿಗೆ 
ಕಟ್ಟಿಡ ನಿರ್ಮಾಣಕ್ಕಾಗಿ ಸಿಎ ನಿವೇಶನಗಳನ್ನು ಗುರುತಿಸಿ 
ಮಂಜೂರು ಮಾಡುವಂತೆ ಕೋರಿ ಪತ್ರ ಬರೆದಿರುತ್ತಾರೆ. 
ಅದರಂತೆ, ದಿನಾಂಕ10-01-2018ರ ಪತ್ರದಲ್ಲಿ, ರಾಜ್ಯದ 
ಎಲ್ಲಾ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಸಂಬಂಧಪಟ್ಟಿ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ 
ನಿವೇಶನಗಳ ಮಂಜೂರಾತಿಗಾಗಿ ಪ್ರಸ್ತಾವನೆಗಳನ್ನು ಸಲ್ಲಿನ್ನಿ 
ಸೂಕ್ತ ನಿವೇಶನಗಳ ಮಂಜೂರಾತಿ ಪಡೆಯಲು ಅವಶ್ಯ 
ಕ್ರಮಗಳನ್ನು ಕೈದೊಳ್ಳುವಂತೆ ಸೂಚನೆ ನೀಡಿರುತ್ತಾರೆ. ಸೂಕ್ಷ 
ನಿವೇಶನಗಳನ್ನು ಸಂಬಂಧಪಟ್ಟಿ ಪ್ರಾಧಿಕಾರದವರು ಮಂಜೂರು 
ಮಾಡಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಹಂಚಿಕಿ 
ಮಾಡಿದ್ದಲ್ಲಿ ಸ್ವಂತ ಕಟ್ಟಿಡಗಳನ್ನು ನಿರ್ಮಿಸಲು ಕ್ರಮಗಳನ್ನು 
ಕೈಗೊಳ್ಳಲಾಗುವುದು. 


ಸಂಖ್ಯೆ: ಕಂಇ/58/ಎಂಎನ್‌ಎಸ್‌ಎ/2020 


